ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 09-03-2021 ಪ್ರಶ್ನೆ ಸ೦ಖ್ಯೆ : 692(850) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಡಾ।। ವೈ. ಎ. ನಾರಾಯಣಸ್ವಾಮಿ(ಶಿಕಕರ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು 


ವಿಷಯ: ಕೆ.ಐ.ಎ.ಡಿ.ಬಿ ಬಗ್ಗೆ 


(ಅ) ಕ.ಐ.ಎ.ಡಿ.ಬಿ. ಅಸ್ಲಿತ್ವಕ್ಕೆ ಬಂದಿದ್ದು ಯಾದಾಗ; 


(ಆ) ಇದುವರೆವಿಗೂ ಕೆ.ಐ.ಎ.ಡಿ. ಬಿ ಯಿಂದ ಸರ್ಕಾರವು ಕೈಗಾರಿಕಗಳಿಗೋಸ್ಮರ 
ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು ವಿವರ ನೀಡುವುದು) 


(ಇ) ಕಳೆದ 5 ವರ್ಷಗಳಿಂದ ಕೆ.ಐ.ಎ.ಡಿ.ಬಿ. ವತಿಯಿಂದ ಮೇಲ್ಕಂಡ ಕೈಗಾರಿಕಾ ಪ್ರದೇಶಗಳನ್ನು 
ನಿರ್ನಿಸಲು/ಅಭಿವೃದ್ಧಿ ಪಡಿಸಲು ಮವ್ಯಯಿಸಲಾದ ಮೊತ್ತ ಎಷ್ಟು; (ಜಿಲ್ಲಾವಾರು ವಿವರ 
ನೀಡುವುದು) 


(ಈ) ಈ ಕೈಗಾರಿಕೆಗಳನ್ನು ಸ್ಥಾಪಿಸಲು ಬಿವೇಶನ ಹಂಚಿಕೆ ಕೋರಿ ಬಂದಿರುವ ಅರ್ಜಿಗಳ ಸಂಖ್ಯೆ 
ಎಷ್ಟು; ವಿಲೇವಾರಿ ಮಾಡಲಾದ ಅರ್ಜಿಗಳ ಸಂಖ್ಯೆ ಎಷ್ಟು; ವಿಲೇವಾರಿ ಆಗದಿರುವ ಅರ್ಜಿಗಳ 
ಸಂಖ್ಯೆ ಎಷ್ಟು; (ವರ್ಷವಾರು ಮಾಹಿತಿ ನೀಡುವುದು) 


(ಉ) ಬಿವೇಶನ ಹಂಚಿಕೆಯಿಂದ ಸಂಗ್ರಹಿಸಲಾದ ಮೊತ್ತ ಎಷ್ಟು? 


